KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೪, ೨೦೦೮ (ಮಾರ್ಗಶಿರ ೧೩, ಶಕ ವರ್ಷ ೧೯೩೦) ಸಂಚಿಕೆ ೪೮ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)1/03-04, ದಿನಾಂಕ: 28ನೇ ಅಕ್ಟೋಬರ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ಥಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 























ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಹುಲಿಯೂರುದುರ್ಗ 
ತಾಲ್ಲೂಕು: ಕುಣಿಗಲ್‌ ಗ್ರಾಮ: ಪುರ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1 lal ಖುಷಿ 1-05 1-57 02.04.2002 
2 3 ಮುಷ್ತಿ 0-28 0-98 02.04.2002 
3 4/2 ಮುಷ್ತಿ 0-28 0-98 02.04.2002 
4 ೨/3 ಮುಷ್ತಿ 0-02 1/2 0-09 02.04.2002 
5 7 ಮುಷ್ತಿ 0-23 0-80 02.04.2002 
6 6 ಮುಷ್ತಿ 1-32 2-14 02.04.2002 























( ೧೩೨೧ ) 











































































































೧೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೪, ೨೦೦೮ ಭಾಗ - ೬ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
ಗ 8/6 ಖುಷ್ಟಿ 0-15 0-49 02.04.2002 
$ 61/2 ಮುಷ್ತಿ 0-05 0-15 02.04.2002 
9 62/2 ಖುಷಿ 0-06 0-21 02.04.2002 
10 62/3 ಮುಷ್ಟಿ 0-05 1/2 0-19 02.04.2002 
1] 62/6 ಖುಷ್ಟಿ 0-0 1/2 0-02 02.04.2002 
12 63/2 ಮುಷ್ತಿ 0-16 0-56 02.04.2002 
13 63/3 ಮುಷ್ತಿ 0-03 0-10 02.04.2002 
14 64 ಮುಷ್ತಿ 0-16 0-52 02.04.2002 
15 65 ಮುಷ್ತಿ 0-03 0-10 02.04.2002 
16 66 ಮುಷ್ತಿ 0-07 0-28 02.04.2002 
17 67 ಮುಷ್ತಿ 0-10 0-35 02.04.2002 
18 68 ಮುಷ್ತಿ 0-23 0-80 02.04.2002 
19 69 ಮುಷ್ತಿ 0-25 0-87 02.04.2002 
20 70 ಮುಷ್ತಿ 1-01 1-33 02.04.2002 
21 71/5 ಖುಷ್ಟಿ 0-30 0-00 02.04.2002 
22 71/6 ಖುಷ್ಟಿ 0-23 0-69 02.04.2002 
23 71/7 ಮುಷ್ತಿ 0-06 0-18 02.04.2002 
24 71/3 ಮುಷ್ತಿ 0-30 0-00 02.04.2002 
25 71/4 ಮುಷ್ತಿ 0-08 0-24 02.04.2002 
26 77 ಹೊಸ ಮುಷ್ಠಿ 0-26 02.04.2002 
ನಂ. 107 
27 82 ಖುಷ್ಟಿ 0-25 0-87 02.04.2002 
28 80 ಮುಷ್ತಿ 1-20 2-10 02.04.2002 
29 81/ ಖುಷ್ಟಿ 0-0 1/2 0-02 02.04.2002 
30 83 ಮುಷ್ತಿ 0-31 0-93 02.04.2002 
31 9| ಮುಷ್ತಿ 0-20 0-75 02.04.2002 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 441 ಹೇಮಾವತಿ ನಾಲಾವಲಯ, ತುಮಕೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 


ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)1/05-06, ದಿನಾಂಕ: 28ನೇ ಅಕ್ಟೋಬರ್‌ 2008 


ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 


1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 


ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೪, ೨೦೦೮ ೧೩೨೩ 











































































































ಅನುಸೂಚಿ 

ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 

ತಾಲ್ತೂಕು: ತುರುವೇಕೆರೆ ಗ್ರಾಮ: ಸೊರವನಹಳ್ಳಿ ಹೂಣಕೆರೆ, ಕಲ್ಲುನಾಗತಿಹಳ್ಳಿ 

ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 

ಎ-ಗುಂ ರೂ.ಪೈ ದಿನಾಂಕ 
ಗ್ರಾಮ: 1 ಸೊರವನಹಳ್ಳಿ 
1 77/ಬಿ ಮುಷ್ತಿ 0-01 0-03 18.06.1999 
2 77/ಸಿ ಮುಷ್ತಿ 0-03 0-09 18.06.1999 
3 77/2 ಮುಷ್ತಿ 0-05 0-15 18.06.1999 
4 77/3ಎ ಮುಷ್ತಿ 0-18 0-54 18.06.1999 
5 77/4 ಮುಷ್ತಿ 0-06 0-18 18.06.1999 
6 71/5ಎ ಖುಷ್ಟಿ 1-13 1-63 18.06.1999 
7 71/58 ಖುಷ್ಟಿ 0-09 0-27 18.06.1999 
8 77/6 ಮುಷ್ತಿ 0-02 0-06 18.06.1999 
9 77/7 ಮುಷ್ತಿ 0-05 0-15 18.06.1999 
10 78 ಖುಷ್ಟಿ 1-26 — 18.06.1999 
1] 102 ಖುಷ್ಟಿ 0-25 1-14 18.06.1999 
12 105 ಮುಷ್ತಿ 0-10 0-40 18.06.1999 
13 ೨೦ ಖುಷ್ಟಿ 0-20 1-12 18.06.1999 
14 61/ಎ ಮುಷ್ತಿ 0-13 0-39 18.06.1999 
15 106 ಮುಷ್ತಿ 0-22 0-66 18.06.1999 
16 77/ ಬಿ ಖುಷ್ಟಿ 0-05 0-15 18.06.1999 
ಗ್ರಾಮ: 2. ಹೂಣಕೆರೆ 
17 147 ಮುಷ್ತಿ 3-03 — 18.06.1999 
18 148 ಮುಷ್ಟಿ 1-10 — 18.06.1999 
19 234 ಮುಷ್ತಿ 0-18 0-59 16.06.1999 
20 235 ಖುಷಿ 0-03 0-11 18.06.1999 
ಗ್ರಾಮ: 3. ಕಲ್ಲುನಾಗತಿಹಳ್ಳಿ 

21 17/19 ಖುಷ್ಟಿ 0-09 0-32 18.06.1999 
22 24/3 ಮುಷ್ತಿ 0-03 0-14 18.06.1999 
23 34/7 ಮುಷ್ತಿ 0-09 0-32 18.06.1999 
24 58/2 ಮುಷ್ಟಿ 0-05 0-17 18.06.1999 
25 61 ಮುಷ್ತಿ 0-09 0-32 18.06.1999 


























ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 442 ಹೇಮಾವತಿ ನಾಲಾವಲಯ, ತುಮಕೂರು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)1/04-05, ದಿನಾಂಕ: 28ನೇ ಅಕ್ಟೋಬರ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 


೧೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೪, ೨೦೦೮ ಭಾಗ - ೬ 





ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎ೦ದು ಈ ಮೂಲಕ ಪ್ರಕಟಿಸಲಾಗಿದೆ. 




























































































ಅನುಸೂಚಿ 

ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 

ತಾಲ್ತೂಕು: ತುರುವೇಕೆರೆ ಗ್ರಾಮ: ಬೊಮ್ಮೇನಹಳ್ಳಿ, ಸೊರವನಹಳ್ಳಿ 

ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 

ಎ-ಗುಂ ರೂ.ಪೈ ದಿನಾಂಕ 
ಗ್ರಾಮ: 1 ಬೊಮ್ಮೇನಹಳ್ಳಿ 
1 39/1 ಖುಷ್ಟಿ 0-01 0-09 05-09-1998 
2 39/ಡಿ ಮುಷ್ತಿ 0-05 0-15 05-09-1998 
3 40/6 ಮುಷ್ತಿ 0-16 0-46 05-09-1998 
ಗ್ರಾಮ: 2 ಸೊರವನಹಳ್ಳಿ 

4 41ಗಎ la ಮುಷ್ತಿ 0-10 0-33 05-09-1998 
5 41/ ಎ2 ಖುಷ್ಟಿ 0-18 0-60 05-09-1998 
6 41/ ಎ3 ಮುಷ್ತಿ 0-10 0-33 05-09-1998 
sf 49/1 ಖುಷ್ಟಿ 0-10 0-33 05-09-1998 
8 50/1 ಮುಷ್ತಿ 0-07 0-26 05-09-1998 
9 50/2 ಮುಷ್ತಿ 0-03 0-10 05-09-1998 
10 68 ಮುಷ್ತಿ 0-03 1/2 0-12 05-09-1998 
1] 72/ಎ ಮುಷ್ತಿ 0-10 0-26 05-09-1998 
1) 72/ಬಿ ಖುಷ್ಟಿ 0-10 0-26 05-09-1998 
13 72/%ಿ ಮುಷ್ತಿ 0-10 0-26 05-09-1998 
14 72/2 ಮುಷ್ತಿ 0-06 0-16 05-09-1998 
15 73 ಖುಷ್ಟಿ 0-1) 0-40 05-09-1998 
16 74/ಬಿ ಮುಷ್ತಿ 0-01 1/2 0-05 05-09-1998 
17 741A ಖುಷ್ಟಿ 0-11 0-40 05-09-1998 
18 75 ಮುಷ್ತಿ 0-06 — 05-09-1998 
19 80 ಮುಷ್ತಿ 0-16 — 05-09-1998 
20 103 ಮುಷ್ತಿ 0-04 0-13 05-09-1998 
21 104 ಮುಷ್ತಿ 0-04 0-13 05-09-1998 
22 105 ಖುಷ್ಟಿ 0-04 0-13 05-09-1998 
23 111 ಮುಷ್ತಿ 0-15 1/2 0-52 05-09-1998 
24 112 ಮುಷ್ತಿ 0-03 0-10 05-09-1998 
25 114 ಮುಷ್ತಿ 0-17 0-97 05-09-1998 
26 117 ಮುಷ್ತಿ 0-03 1/2 0-1) 05-09-1998 
27 118 ಮುಷ್ತಿ 0-13 1/2 0-45 05-09-1998 


























ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 443 ಹೇಮಾವತಿ ನಾಲಾವಲಯ, ತುಮಕೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೪, ೨೦೦೮ ೧೩೨೫ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 117 ಭೂಸ್ಟಾಬೆ 2008, ಬೆ೦ಗಳೂರು, ದಿನಾಂಕ: 18ನೇ ನವೆಂಬರ್‌ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಅರ್ಕಾವತಿ ಜಲಾಶಯ ಎಡದಂಡೆ ನಾಲೆಯ ಉದ್ದೇಶಕ್ಕಾಗಿ ಅಗತ್ಯವಾಗಲಿದೆ 
ಎಂದು ರಾಮನಗರ ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ರವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1)ರ ಮೇರೆಗೆ ಅಧಿಸೂಚನೆಗೆ ಕ್ರಮಾಂಕ: ರಾಜಿಕಾ: 
ಎಲ್‌ಎಕ್ಯೂಸಿಆರ್‌:74/07-08 ದಿನಾ೦ಕ:24.12.2002ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ: 33-1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ 
ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನ೦ತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎ೦ದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ 
ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಉಪ ವಿಭಾಗ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. 
(ಎಲ್‌ಎಕ್ಯೂ.ಎಸ್‌ಆರ್‌.12/07-08) 
























































ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ತೂಕು: ಕನಕಪುರ ಹೋಬಳಿ: ಉಯ್ತಂಬಳ್ನಿ ಗ್ರಾಮ: ಅರೆಕೊಪ್ಪ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ತರಹೆ ಚಕ್ತುಬಂದಿ ಭೂಸ್ತಾಧೀನ 
ಸಂ. ನಂ. ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ [ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1. | ಭೀಮಾನಾಯ್ಕ ಬಿನ್‌ ಮುದ್ದಿಯಾನಾಯ್ಕ ಭೀಮಾನಾಯ್ಕ, ಸೋಮ್ಲಾನಾಯ್ಕ, 651 | ಮುಷ್ಠಿ 65:2 64 ಉಳಿಕೆ ಉಳಿಕೆ 0-05 0-20 
ಸೋಮ್ಲಾನಾಯ್ಕ ಮಾರೇಗೌಡ ಮಾರೇಗೌಡ 
ಉ.ಮೂಗಪ್ಪ ಬಿನ್‌ ರಾಮೇಗೌಡ 
2, ಮಹದೇವಯ್ಯ ಬಿನ್‌ ಮಲಾಲ್ಲದೇಗೌಡ, ಮಹದೇವಯ್ಯ, ನಾಗರಾಜಯ್ಯ 155 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 154 1-13 2-26 
ನಾಗರಾಜಯ್ಯ ಬಿನ್‌ ಸೋಮರಾಜೇಗೌಡ 
3. | ಪಾರ್ವತಮ್ಮ ಕೋಂ ಮಾರೇಗೌಡ ಪಾರ್ವತಮ್ಮ 152 | ಖುಷ್ತಿ 158 ಉಳಿಕೆ ಫಾರೆಸ್ಟ್‌ | ಉಳಿಕೆ 0-24 0-96 
4. | ಪಾರ್ವತಮ್ಮ ಕೋಂ ಮಾರೇಗೌಡ ಪಾರ್ವತಮ್ಮ 158 | ಖುಷ್ತಿ ಫಾರೆಸ್ಟ್‌ 152 ಫಾರೆಸ್ಟ್‌ | ಉಳಿಕೆ 0-36 1-44 
5. ಚಿಕ್ಕಲಿಂಗೇಗೌಡ ಮತ್ತು ದೊಡ್ಡಲಿಂಗೇಗೌಡ ಚಿಕ್ಕಲಿಂಗೇಗೌಡ ಮತ್ತು 155 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ ಉಳಿಕೆ 0-36 1-44 
ದೊಡ್ಡಲಿಂಗೇಗೌಡ 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 470 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


೧೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೪, ೨೦೦೮ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 35/2008-09, ದಿನಾಂಕ: 20ನೇ ನವೆಂಬರ್‌ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ-4 ರಿಂದ ಸಿದ್ದಗಂಗಮಠದವರೆಗೆ ರಾಜ್ಯ ಹೆದ್ದಾರಿ - 94 
ಬಾಗೆಪಲ್ಲಿ ಹಲಗೂರು ರಸ್ತೆ ಆಗಲೀಕರಣಕ್ಕಾಗಿ ಲೋಕೋಪಯೋಗಿ ಇಲಾಖೆವರಿಗೆ ಇವರಿಗೆ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು, ಇವರಿಗೆ 
ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ನೇಮಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿದ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ 
ಒಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಕೇಂದ್ರ ಅಧಿನಿಯಮ 1894 ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ 
ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ 
ಅಧಿಕಾರಿಯು ಭೂಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ 
ಇಡಲಾಗಿದೆ. 











ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಊರ್ಡಿಗೆರೆ ಗ್ರಾಮ: ಕ್ಯಾತಂದ್ರ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ | ಆಕಾರ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ-ಪ್ಪೆ 
1 | ಸಿದ್ದಗಂಗಾ ರೆಸಿಡೆನ್ಷಿಯಲ್‌ — 52/ ಖುಷ್ಠಿ ರಸ್ತೆ | ಉಳಿಕೆ ರಸ್ತೆ ಸ.ನಂ.51/2 0-03 0-09 
ಹೈಸ್ಕೂಲ್‌, ಆಟದ ಮೈದಾನ 













































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೪, ೨೦೦೮ ೧೩೨೭ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ | ಆಕಾರ 
ಸಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ-ಪ್ಪೈ 
2. | ಸಿದ್ದಗಂಗಾ ರೆಸಿಡೆನ್ಷಿಯಲ್‌ — 52/3 ಖುಷ್ಕಿ | ಉಳಿಕೆ ಸ್ತೆ | ಸಿದ್ದಗಂಗಾಮಠ ರಸ್ತೆ 0-03 0-10 

ಹೈಸ್ಕೂಲ್‌, ಆಟದ ಮೈದಾನ ಗ್ರಾಮದ ಗಡಿ 
ತಿ. (ಶಿ ಶ್ರ ಶ್ರ ಶಬ ಶ್ರಿಕ್ಷ 51/2 ಖುಷ್ಕಿ ರಸ್ತೆ ಉಳಿಕೆ ಸ.ನಂ.52/ ಸ.ನಂ.49 0-03'% 0-10 
ಶಿವಕುಮಾರಸ್ವಾಮಿಗಳು ಶಿವಕುಮಾರಸ್ವಾಮಿಗಳು 
4. (ಶ್ರೀ, ಶ್ರೀ, ಶ್ರೀ, ಶ್ರೀ ಬ ಶಿಕ್ಷ 49 ಭಾಗಾಯ್ತು | ರಸ್ತೆ ಉಳಿಕೆ ಸ.ನಂ.51/2 ರೈಲ್ವೇ ರಸ್ತೆ 0-08 0-24 
ಶಿವಕುಮಾರಸ್ವಾಮಿಗಳು ಶಿವಕುಮಾರಸ್ವಾಮಿಗಳು 
5, | ಕೆ.ಎನ್‌. ಗೋಪಾಲ್‌ ಬಿನ್‌ ದ 64 ಖುಷ್ಕಿ ರಸ್ತೆ | ಉಳಿಕೆ | ರೈಲ್ವೇ ರಸ್ತೆ ರಸ್ತೆ 0-01'/: | 0-04 
ಕೆ.ಎಲ್‌. ನರಸಿಂಹಯ್ಯ 
6. | ಕೆ.ಹೆಚ್‌. ರಾಮಚಂದ್ರ ದ ಖಾತಾ ನಂ. | ಮನೆ ಮತ್ತು | ರಸ್ತೆ ಉಳಿಕೆ ಖಾತಾ ನಂ. ರಾ. 952 ಚ.ಅಡಿ ದ 
809/646 ನಿವೇಶನ 266/431/650 ಹೆದ್ದಾರಿ-4 
7. | ಎಂ.ಆರ್‌. ಲಕ್ಷ್ಮಿನಾರಾಯಣಪ್ಪ ದ ಖಾತಾ ನಂ. | ಮನೆ ಮತ್ತು | ರಸ್ತೆ ಉಳಿಕೆ ಖಾತಾ ನಂ. | ಖಾತಾ ನಂ. | 357 ಚ.ಅಡಿ ದ 
266/431/ ನಿವೇಶನ 2152/241- 809/649 
650 242/651 
8. | ಡಿ.ಸಿ. ಸತ್ಯವತಿ ಕೋಂ ಅಪ್ಪಾಜಿ ದ ಖಾತಾ ನಂ. | ಮನೆ ಮತ್ತು | ರಸ್ತೆ ಉಳಿಕೆ ದೇವಸ್ಥಾನ ಖಾತಾ ನಂ. | 306 ಚ.ಅಡಿ ದ 
2152/241- ನಿವೇಶನ 2666/431/ 
242/651 650 
9. | ದೇವಸ್ಥಾನ — ದ ದೇವಸ್ಥಾನ ರಸ್ತೆ ಉಳಿಕೆ | ಸಂತೆ ಮೈದಾನ ಖಾತಾ 510 ಚ.ಅಡಿ ದ 
ನಂ.2152/2 
41-242/ 
651 
10. | ಶ್ರೀ, ಶ್ರೀ, ಶ್ರೀ, ದ ಖಾತಾ ನಂ. ಮನೆ ಉಳಿಕೆ ರಸ್ತೆ ಸಂತೆ ಮೈದಾನ ಖಾತಾ 850 ಚ.ಅಡಿ ದ 
ಶಿವಕುಮಾರಸ್ವಾಮಿಗಳು 1505/6814 ನಿವೇಶನ ನಂ.263/41 
7-429/ 





























817 











































































































೧೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೪, ೨೦೦೮ ಭಾಗ - ೬ 
ಕ್ತ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂಸ್ವಾಧೀನ ಆಕಾರ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ-ಪ್ಪೈ 
11. | ಗಂಗಮ್ಮ ಕೋಂ ಸಿದ್ದಮಲ್ಲಯ್ಯ ಕೆ.ಎಸ್‌. ಖಾತಾ ನಂ. ಮನೆ ಉಕ] ರ ಖಾತಾ ಖಾತಾ 374 ಚ.ಅಡಿ ದ 
ರಾಜಶೇಖರಯ್ಯ ಬಿನ್‌ 263/417- ನಂ.1505/814 | ನಂ.263ಎ/ 
ಲೇಟ್‌ ಸಿದ್ದಮಲ್ಲಯ್ಯ 429/817 417-7 
12. ಕೆ.ಎಸ್‌. ಪ್ರಕಾಶ್‌ ಮೂರ್ತಿ ಮತ್ತು ದ ಖಾತಾ ನಂ. | ಮನೆ ಮತ್ತು | ಉಳಿಕೆ | ರಸ್ತೆ ಖಾತಾ ಖಾತಾ 306 ಚ.ಅಡಿ ದ 
ಕೆ.ಸಿ. ಸಿದ್ದರಾಜು 263ಎ/ ನಿವೇಶನ ನಂ.263/417- ನಂ.265/ 
417-7 429/817 1193 
13. | ರುದ್ರಾಣಮ್ಮ ದ ಖಾತಾ ಮನೆ ಉಳಿಕೆ | ರಸ್ತೆ ಖಾತಾ ನಂ. | ಖಾತಾ ನಂ. | 238 ಚ.ಅಡಿ ದ 
ನಂ.265/ 263ಎ/417-7 | 264/426/ 
1193 819 
14. | ಗಂಗಮ್ಮ ಕೋಂ ಎ.ಡಿ. ತಿಮ್ಮಯ್ಯ ಡ್‌ ಖಾತಾ ನಂ. ಮನೆ ಉಳಿಕೆ ರಸ್ತೆ ಖಾತಾ ನಂ. ರಾ. 510 ಚ.ಅಡಿ ಜಾ 
264/426/ 265/1193 ಹೆದ್ದಾರಿ-4 
819 
15. | ಕೆ.ಎನ್‌. ಗೋಪಾಲ್‌ ಬಿನ್‌ ದ ಖಾತಾ ನಂ. | ಕಟ್ಟಡಗಳು ರಸ್ತೆ ಉಳಿಕೆ ರೈಲ್ವೆ ರಸ್ತೆ ಸಂತೆ 1360 ಚ.ಅಡಿ ದ 
ಕೆ.ಎಲ್‌. ನರಸಿಂಹಯ್ಯ 75411/1596 ಮೈದಾನ 
16. | ಸಂತೆ ಮೈದಾನ ಮತ್ತು ದೇವಸ್ಥಾನ ದ ದ ಖಾಲಿ ರಸ್ತೆ ಉಳಿಕೆ ಖಾತಾ ನಂ. ದೇವಸ್ಥಾನ 7735 ಚ.ಅಡಿ 
ನಿವೇಶನ 754/1596 
17. | ಸಂತೆ ಮೈದಾನ ದ — ಖಾಲಿ ಉಳಿಕೆ ರಸ್ತೆ ರೈಲ್ವೇ ರಸ್ತೆ ಖಾತಾ ನಂ. | 8942 ಚ.ಅಡಿ = 
ನಿವೇಶನ 1505/814 
ಒಟ್ಟು IT] 
0-08 ಭಾ 
22,440 ಚ.ಅಡಿ 
ಘೋಷ್ಟಾರೆ 
ಖುಷ್ಕಿ ಬಾಗಾಯ್ತು ಮನೆ ಮತ್ತು ನಿವೇಶನ ಒಟ್ಟು 
ಎ-ಗುಂ ಎ-ಗುಂ 
ಕಾ 0-08 22.440 71772 071 ಮ 
0-08 ಭಾ 
22,440 ಚ.ಅಡಿ. 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 472 ತುಮಕೂರು ಜಿಲ್ಲೆ, ತುಮಕೂರು. 





